ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತಿಲ್ಲದ ಪಕ್ನೆ ಸಂಖ್ಯೆ : 1639 
ಸದಸ್ಕರ ಹೆಸರು : [ಶ್ರೀ ಇವನ್‌ ಔ್‌ಸೋಜಾ (ನಾಮ ನಿರ್ದೇಶನ 
ಹೊಂದಿದವರು) 
ಉತ್ತರಿಸುವ ದಿನಾಂಕ : |11.03.2020. 
ಉತ್ತರಿಸುವ ಸಚಿವರು : | ಉಪಮುಖ್ಯಮಂತ್ರಿ 
ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ 
ಕ್ರಸಂ. ಪ್ನೆ ಉತ್ತರ 
ರಾಷ್ಟ್ರೀಯ ಹೆದ್ದಾರಿ 1695 ರಾಷ್ಟ್ರೀಯ '`'ಹೆದ್ದಾರಿ 169ರ ಗುರುಪುರದ "ಬಳಿ 
ಗುರುಪುರದಲ್ಲಿ ಪಾಲ್ಗುಣಿ ನದಿಗೆ [ಕಿ.ಮೀ.735.80 ರಲ್ಲಿ ಪಾಲ್ಲುಣಿ ನದಿಗೆ ಅಡ್ಡಲಾಗಿ ಹೊಸ ಸೇತುವೆ 


ಅಡ್ಡಲಾಗಿ ಹೊಸ ಸೇತುವೆ ನಿರ್ಮಾಣ 
ಕಾಮಗಾರಿ ಎಂದು 
ಪೂರ್ಣಗೊಳ್ಳುವುದು; ಇದಕ್ಕೆ ತಗಲುವ 
ವೆಚ್ಚ ಎಷ್ಟು (ವಿವರ ನೀಡುವುದು) 


ನಿರ್ಮಾಣ ಕಾಮಗಾರಿಯನ್ನು ರೂ.39.42 ಕೋಟಿ ವೆಚ್ಚದಲ್ಲಿ 
ಕೈಗೆತ್ತಿಕೊಳ್ಳಲಾಗಿದೆ. ಸದರಿ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು 
ದಿನಾಂಕ:29-02-2019 ರಂದು ಪ್ರಾರಂಭಿಸಿದ್ದು, ಗುತ್ತಿಗೆ 
ಕರಾರಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು 2 ವರ್ಷಗಳ 
ಕಾಲಮಿತಿಯನ್ನು ನಿಗದಿಗೊಳಿಸಲಾಗಿದೆ. 


ಸೇತುವೆಗೆ ಸಂಪರ್ಕ ರಸ್ತೆ ಕಲ್ಪಿಸಲು 
ಭೂಮಿಯನ್ನು ಸ್ಪಾಧೀನಕ್ಕೆ 
ಪಡೆಯಲಾಗಿದೆಯೇ; ಕಾಮಗಾರಿ 
ವಿಳಂಬಗೊಳ್ಳುವುದರಿಂದ ಜನಾಕ್ರೋಶ 
ಉಂಟಾಗಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಸದರಿ ಸೇತುವೆ `ನಿರ್ಮಾಣ'` ಕಾಮಗಾರಿಯ `ಆಪ್ರೋಜ್‌] 


ಸಂಪರ್ಕ ರಸ್ತೆಗೆ ಭೂಸ್ಥಾಧೀನ ಪ್ರಕ್ರಿಯೆ 3(0) ಗೆಜೆಟ್‌ 
ನೋಟೀಫಿಕೇಶನ್‌ನ್ನು ಭಾರತ ಸರಕಾರವು ಗೆಜೆಟ್‌ 


ಅಧಿಸೂಚನೆಯಲ್ಲಿ ದಿನಾಂಕ: 01.02.2020 ರಂದು ಪ್ರಕಟಣೆ 


ಮಾಡಿರುತ್ತದೆ. ಸದರಿ ಕಾಮಗಾರಿಯ ಭೂಸ್ಸಾಧೀನದ 
ಮುಂದುವರಿದ ಪ್ರಕ್ರಿಯೆಯಾದ 3(6) ಬಗ್ಗೆ ಭೂಮಿ 
ಕಳೆದುಕೊಂಡ ಭೂಮಾಲೀಕರ ದಾಖಲೆಗಳನ್ನು ದಿನಾಂಕ: 


27.02.2020 ರಂದು ವಿಶೇಷ ಭೂಸ್ಥಾಧೀನ ಅಧಿಕಾರಿಗಳು 
ಹಾಗೂ ಸರ್ವೆಯರ್‌ಗಳು ಪರಿಶೀಲಿಸಿರುತ್ತಾರೆ. ಭೂಸ್ವಾಧೀನ 
ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಸಂಪರ್ಕ ರಸ್ತೆ 
ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗುವುದು. 


ನದಿಗೆ ಅಡ್ಡಲಾಗಿ ಪ್ರಸ್ತುತ ಇರುವ 
ಸೇತುವೆಯು ತೀರಾ ಅಪಾಯದಲ್ಲಿದ್ದು, 
ಹೊಸ ಸೇತುವೆ ನಿಮಾಣ 
ವಿಳಂಬಗೊಳ್ಳುತ್ತಿರುವುದನ್ನು ಸರ್ಕಾರ 
ಗಮನಿಸಿ ಕೂಡಲೇ ವಾಹನ 
ಸಂಚಾರಕ್ಕೆ ಅನುಕೂಲ ಮಾಡಿ 
ಕೊಡುವುದೇ? (ವಿವರ ನೀಡುವುದು) 


ಹೆದ್ದಾರಿ`169ರ ಗುರುಪುರ ಪಾಠ್ಗಾಣ] 


ಪ್ರಸ್ತಾಪಿತ ಸೇತುವೆ ನಿರ್ಮಾಣ ಕಾಮಗಾರಿಯ ಪ್ರಗತಿಯ 
ತ್ವರಿತಗತಿಯಲ್ಲಿದ್ದು, ಸೇತುವೆ ಕಾಮಗಾರಿಯನ್ನು ಅತೀ ಜರೂರಾಗಿ 
ಪೂರ್ಣಗೊಳಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಆದ್ದರಿಂದ, 
ಸದರಿ ಸೇತುವೆ ಕಾಮಗಾರಿಯನ್ನು ಮೇ 2020ರ ಅಂತ್ಯದೊಳಗೆ 
ಪೂರ್ಣಗೊಳಿಸಿ ವಾಹನ ಸಂಚಾರಕ್ಕೆ ಅನುಕೂಲ 
ಮಾಡಿಕೊಡಲಾಗುವುದು. 


ಕಡತ ಸಂಖ್ಯೆ ಲೋಇ 44 ಸಿಬಿಆರ್‌ 2020 


(ಇ) 


(ಗೋವಿಂದ್ರ ೦.ಹೆರಜೋಳ) 
ಮುಖ್ಯಮಂತ್ರಿ 

ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ 


